ಬಿ. ಆರ್‌, ನರಸಿಂಹಮೂರ್ತಿ 


ಕನ್ನಡ ಸಾಹಿತ್ಯ ಚರಿತ್ರೆ ಹಿನ್ನೆಲೆಯಲ್ಲಿ ಇತಿಹಾಸ ಮತ್ತು 


ಮತ-ಧರ್ಮಗಳ ನೆಲೆಗಳು 


«ಇತಿಹಾಸ' ವೆಂಬುದು. ಒಂದಂ ನಾಡಿನ, ದೇಶದ 
ಆಗಂ-ಹೆಣೋಗುಗಳನ್ನ್ನಿ ಹೇಗಿದ್ದವೆಂದಂ ತಿಳಿಸಂವ 
ದಾಖಲೆ... ಒಂದು ನಿರ್ದಿಷ್ಟ ಭೂವಲಯವನ್ನು 
ಸಂರಕ್ಷಿಸುವ ರಾಜಮನೆತನಗಳ ಸಾಧನೆಯ ಪ್ರತ್ಯೇಕ 
ನೋಟ. ಹಾಗೆಯೇ ಇದು ಸವಂಗ್ರ ಜನತೆಯ ಜೀವನ 
ಆಲೋಚಸಾ ವಿಧಾನದ ಮೇಲೆ ನಿಂತ ಸಂಸ್ಕೃತಿಯ 
ಅಭ್ಯಾಸವಾಗಿದೆ. ಹೀಗಾಗಿ ನಮ್ಮ ಸಾಂಸ್ಕೃತಿಕ 
ಪರಂಪರೆಯ ಯಾವುದೇ ಅಂಶವನ್ನು ನಾವು ಒರೆಗಲ್ಲಿಗೆ 
ಹಾಕಿದರೂ ಸಹ ಅಲ್ಲಿ ಇತಿಹಾಸದ (ರಾಜರ ಹೆಸರಂ, 
ಅವರ ಸಾಧನೆ, ಅವರ ಆಚರಣೆ ಇತ್ಯಾದಿ) ದಾಖಲೆ 
ಕಂಡುಬರುತ್ತದೆ. ಈ ಸಂಸ್ಕೃತಿಯ ಚಾರಿತ್ರಿಕ ಅಂಶ 
ಗಳಂ ಸಾಹಿತ್ಯಚರಿತ್ರೆಯಲ್ಲಿ ವಿವಿಧ ಆಕಾರಗಳನ್ನು 
ಪಡೆದಂಕೊಂಡು ಪ್ರತಿಬಿಂಬಿತವಾಗಿವೆ. ಉದಾ: ಶಾಸನ, 


ಸಾಹಿತ್ಯ, ಶಾಸ್ತ್ರಸಾಹಿತ್ಯ, ವೆ ೈದಿಕಸಾಹಿತ್ಮ, ಜೈನ 
ಸಾಹಿತ್ಯ, ವೀರಶೈವಸಾಹಿತ್ಯ, ಬ್ರಾಹ್ಮಣಸಾಹಿತ್ಯ 
ಇತಾ ದಿ. 


ಸಾಹಿತ್ಯವೆಂಬುದಂ ಸವಕಾಜದ ಪ್ರತಿಬಿಂಬದಂತೆ 
ಗತಿಬಿಂಬವಾಗಿದೆ ' ಎಂಬುದನ್ನೂ ನೋಡಿದರೆ, ಸಾಹಿತ್ಯ 
ವನ್ನು ಸೃಷ್ಟಿಸವ ಕವಿ ತಾನು ಇದ್ದ ಕಾಲದ ಮತ್ತು 
ಸವರಾಜದ ಒಂದು ವಂಖ್ಯ ಅಂಗವಾಗಿರುತ್ತಾನೆ. ಹೀಗಾಗಿ 
ತನ್ನ ಸುತ್ತಣಪರಿಸರದ ಆಗಂ-ಹೋಗಂಗಳನ್ನು ತನ್ನ ಕೃತಿ 
ಯಲ್ಲಿ ಸೆರೆ ಹಿಡಿಯುತ್ತಾನೆ. ಅಂದು ನಡೆದು ಹೋದ 
ಆಚಣೆಗಳಿರಬಹುದಂ, ವೀರಜೀವನವಿರಬಹುದಂ, ಅಂದಂ 


ಇತಿಹಾಸ ದರ್ಶನ 


ನಡೆದ ಯಂದ್ಧಗಳಿರಬಹಂದಂ-ಇವುಗಳನ್ನ್ನ ತನ್ನ ಭಾಷಿಕ 
ವೈಲಕ್ಷಣದಿಂದ ವರ್ಣಿಸುತ್ತಾನೆ. ಹೀಗಾಗಂವುದರಿಂದ 
ಆ ಕೃತಿ ಒಂದರಿ ನಿರ್ದಿಷ್ಟ ಕಾಲದ ಸಾವರಾಜಿಕ ದಾಖಲೆ 
ಯಾಗಿ ಅಂದಿನ ಕಾಲದ ಸವಕಾಜದ ಇತಿಹಾಸ ರಚನೆ 
ವಾಡುವ ಇತಿಹಾಸಜ್ಞರಿಗೆ ಪ್ರತ್ಯಕ್ಷ ದಾಖಲೆಯಕಾಗಂ 
ತ್ತಿದೆ. ಇದರಿಂದಲೇ ಸಾಹಿತ್ಯಚರಿತ್ರೆಯಲ್ಲಿ ವಂಹತ್ವದ ಕೃತಿ 
ಯೊಂದು ಪಡೆದುಕೊಂಡ ಸ್ಥಾ ನ, ಅಷ್ಟೇ ವಂಹತ್ಯ ದ 
ಐತಿಹಾಸಿಕ ದಾಖಲೆಯಣಾಗಿ ಆ ಕೃತಿ ಇತಿಹಾಸ ಶೋಧಕ 
ರಿಗೆ ಮೂಲ ಸಾಮಗ್ರಿಯಕಾಗಂತ್ತದೆ. ಆದ್ದರಿಂದಲೇ 
ಸಾಹಿತ್ಯದ ಅಭ್ಯಾಸಿಗರು ವಂತ್ತು ಇತಿಹಾಸದ ಅಭ್ಯಾಸಿ 
ಗರು ಸಾಹಿತ್ಯಕೃತಿಯನ್ನು ಕೆಲಸಕ್ಕೆ ಬಾರದೆಂದಂ ಅಲಕ್ಷಿ 
ಸುವಂತಿಲ್ಲ. 


ಇತಿಹಾಸವನ್ನೂ ಪುನರ್‌ ಪರಿಶೋಧಿಸ ಹೊರಡು 
ವವರು ಸಾಹಿತ್ಯಚರಿತ್ರೆಯಂನ್ನ್ನಿ ಅಭ್ಯಾಸ ಮಾಡಿದರೆ 
ನಿರ್ದಿಷ್ಟ ಆಕಾರಗಳು, ಸಾವಂಗ್ರಿಗಳು ದೊರೆಯುವುದ 
ರಲ್ಲಿ ಸಂಶಯವಿಲ್ಲ. ಉದಾ : ಮೈಸೂರಿನ ಒಡೆಯರ 
ಇತಿಹಾಸ ರಚನೆ ವಕಾಡಂವವರು "ಕಂಠೀರವ ನರಸರಾಜ 
ವಿಜಯ”, "ಚಿಕ್ಕದೇವರಾಜ ಬಿನ್ನಪ”. “ಚಿಕ್ಕದೇವರಾಜ 
ವಂಶಾವಳಿ”, "ಅಪ್ರತಿಮ ವೀರಚರಿತ್ರೆ', "ಚಿಕ್ಕದೇವ 
ರಾಜ ವಿಜಯ” ಈ ಮುಂತಾದ ಸಾಹಿತ್ಯಕೃತಿಗಳನ್ನು 
ಅಭ್ಯಾಸ ವಕಾಡಂವುದರ ಮೂಲಕ ಇತಿಹಾಸವನ್ನು 
ನಿರೂಪಿಸುವುದಷ್ಟೇ ಅಲ್ಲದೇ ಸಾಹಿತ್ಯ ಸುಗ್ಗಿ ಯನ್ನ 
ಸವಿಯಬಹುದಾಗಿದೆ. 


೧೭೭ 


ಬನವಾಸಿಯ ಕದಂಬರು, ತಲಕಾಡಿನ ಗಂಗರು, 
ಬಾದಾಮಿಯ ಚಾಲುಕ್ಕರು, ವರಾನ್ಯಖೇಟದ ರಾಷ್ಟ್ರ 
ಕೂಟರು, ವೇವ:ಲವಾಡದ ಚಾಲುಕ್ಕರು, ಕಲ್ಯಾಣದ 
ಚಾಲುಕ್ಕರು, ಕಲ್ಕಾಣದ ಕಳಚೂರ್ಯರು, ದ್ವಾರ 
ಸಮುದ್ರದ ಹೊಯ್ಸಳರು, ವಿಜಯನಗರದ ಅರಸರಂ, 
ಕೆಳದಿ ನಾಯಕರು, ಮೈಸೂರಿನ ಒಡೆಯರು-ಈ 
ವಂಂತಾದ ಅರಸುಮನೆತನಗಳ ಇತಿಹಾಸ ರಚನೆಗೆ 
ಸಾಹಿತ್ಯಚರಿತ್ರೆಯಲ್ಲಿ ವಿಶಿಷ್ಟ ಸ್ಥಾನ ಗಳಿಸಿರುವ ಕೃತಿ 
ಗಳು ಸಹಾಯಕ್ಕೆ ಬರುವುದಷ್ಟೇ ಅಲ್ಲದೆ, ಪ್ರತ್ಯೇಕವಾದ 
: ದಾಖಲೆಯಕಾಗುತ್ತವೆ. 


ಕರ್ನಾಟಕ ರಾಜಮನೆತನಗಳನ್ನು ಇತಿಹಾಸ ಪುಟ 
ಗಳಲ್ಲಿ ಪ್ರತಿಬಿಂಬಿಸಲು ಹಿಂದಿನ ಆಚರಣೆಗಳು, ಸಂಪ್ರದಾ 
ಯವೇ ವಂಂತಾದ ಸಾಂಸ್ಕೃತಿಕ ನೆಲೆಗಳನ್ನು ಅರಿಯಲಂ 
ಇತಿಹಾಸಜ್ಞರಂ ಕನ್ನಡ ಸಾಹಿತ್ಯಚರಿತ್ರೆಯ ಸಹಾಯ 
ಹಸ್ತವನ್ನು ನಡೆಯಬೇಕಾಗುತ್ತದೆ. ಇಲ್ಲಿ ಒಂದಂ ಅಂಶ 
ವನ್ನ ಗಮನಿಸಬೇಕು, ಇತಿಹಾಸಜ್ಞರು ಸಾಹಿತ್ಯ 
_ ವಿದ್ಯಾರ್ಥಿಯಾಗಿ ಕಾವ್ಯ ವ್ಯಾಸಂಗ ವರಾಡಬೇಕಿಲ್ಲ. 
ಅವರಿಗೆ ಸರಿತೋರಿದ ರೀತಿಯಲ್ಲಿ ರಾಜಕೀಯ ಇತಿ 
ಹಾಸದ ಜ್ಞಾನಕ್ಕೆ ಜೀವಂತಿಕೆಯನ್ನು ತಂದಂಕೊಟ್ಟರೆ 
ಸಾಕು. ಇದೇ ರೀತಿ ಸಾಹಿತ್ಯಜ್ಞರಂ ಐತಿಹಾಸಿಕ ದೃಷ್ಟಿ 
ಯನ್ನು ಬೆಳೆಸಿಕೊಳ್ಳುವುದು ಅವರ ಸಾಹಿತ್ಯದ ಪ್ರಕ್ರಿಯೆ 
ಗಳನ್ನು ಹರಿತಗೊಳಿಸುತ್ತದೆ. 


ಕರ್ನಾಟಕ ಇತಿಹಾಸದಲ್ಲಿ ಕಂಡಂಬರುವ ಒಂದು 
ಮುಖ್ಯ ವಿಷಯವೆಂದರೆ, ಕನ್ನಡ ಸಾವಕ್ರಾಜ್ಯವು ಸದಾ 
ಧರ್ಮರಾಜ್ಯವಾಗಿತ್ತೆ ಹೊರತು ಎಂದೂ ಧವರ್ಕಾಂಧ 
ರಾಜ್ಯವಾಗಿರಲಿಲ್ಲ. ಪ್ರಸಿದ್ಧ ವಿದ್ವಾಂಸರಾದ ಜಯಂ 
ಸ್ವಾಲರು ಹೇಳಿದಂತೆ, “ಹಿಂದೂ ಜನಾಂಗವು ಪುರೋ 
ಹಿತ ವರ್ಗಕ್ಕೆ ರಾಜಾಧಿಕಾರವನ್ನು ಎಂದೂ ಅನುಗ್ರಹಿಸಿ 
ರಲಿಲ್ಲವಾಗಿ, ರಾಜನು ದೇವಾಂಶ ಸಂಭೂತನೆಂದಂ 
ನಟಿಸಿಕೊಂಡು ಸ್ವೇಚ್ಛಾವೃತ್ತಿಗಿಳಿಯಲು ಸಾಧ್ಯವಿರ 
ಲಿಲ್ಲ.” ಈ ವಕಾತು ಕರ್ನಾಟಕಕ್ಕೂ ಅನ್ವಯವಾಗಂ 
ವಂತಹುದಂ. *“ಮತಧರ್ಮವೆಂಬುದು. ಇತಿಹಾಸ 
ರಚನೆಯ ಒಂದು ಅವಿಭಾಜ್ಯ ಅಂಗ. ಅರಸುಮನೆತನ 
ಗಳು ನೀಡಿದ ಉದಾರ ಪ್ರೋತ್ಸಾಹದಿಂದ ನಾಡಿನ ಉದ್ದ 
ಗಲಕ್ಕೂ ಎಲ್ಲಾ ಧರ್ಮಗಳು ಹರಡಿಕೊಂಡವು.ಹೀಗಾಗಿ 


೧೭೮ 


ಕನ್ನಡನಾಡಿನಲ್ಲಿ  ಪ್ರಚಾರಗೊಂಡ ಪ್ರತಿಯೊಂದು 
ಧರ್ಮವು ತನ್ನ ಹಿರಿಮೆಯನ್ನು ಜನರಿಗೆ ತಿಳಿಯಹೇಳಲು 
ಸಾಹಿತ್ಯ ಸಂಗ್ಲಿಯನ್ನು ಮಾಡಿದವು ಎಂಬದನ್ನು 
ಸಾಹಿತ್ಯಚರಿತ್ರೆ ಮತ್ತು ಇತಿಹಾಸ ಒತ್ತಿ ಹೇಳುತ್ತವೆ, 


ಕನ್ನಡ ಸಾಹಿತ್ಯ ಚರಿತ್ರೆಯ ಹಿನ್ನೆಲೆಯಲ್ಲಿ “ಮತ 
ಧರ್ಮದ ನೆಲೆಗಳಂ ಎಂಬಂದಂ ಇತಿಹಾಸವೆಂಬ ಕನ್ನಡಿ 
ಯಲ್ಲಿ ಕಾಣುವ ಪ್ರತಿಬಿಂಬವಾಗಿದೆ. : ಹೀಗಾಗಿ ಕನ್ನಡ 


ನಾಡಿನ ಇತಿಹಾಸ ತಿಳಿಯ ಹೊರಟ ಪ್ರತಿಯೊಬ್ಬನೂ 


ಕನ್ನಡನಾಡಿನಲ್ಲಿದ್ದು ಧಾರ್ಮಿಕ ಪರಂಪರೆಯನ್ನು ಅರಿಯ 
ಹೊರಡುತ್ತಾನೆ. ಈ ಧಾರ್ಮಿಕ ಪರಂಪರೆಯನ್ನು ಅರಿ 

ಂಂವ ಆತನಿಗೆ ಸಿಗಂವ ಆಧಾರಗಳು ಎರಡು ರೀತಿ 
ಯವು : 


೧. ಲಿಖಿತ ದಾಖಲೆಗಳು -_ ಶಾಸನಗಳು 
—ಸಾಹಿತ್ಯ ಕೃತಿಗಳು 


೨. ಅಲಿಖಿತ ದಾಖಲೆಗಳು. ಸ್ಮಾರಕಗಳು 
ಶಿಲ್ಪ 


ಈ ಮೇಲಿನ ಎರಡು ರೀತಿಯ ಆಧಾರಗಳ 
ಮೂಲಕ ಕರ್ನಾಟಕದ ಧಾರ್ವೀಕ ನೆಲೆಗಟ್ಟನ್ನು ವಿವೇ 
ಚಿಸಬೇಕಾಗಿದೆ. ಲಿಖಿತ ದಾಖಲೆಗಳ ರೂಪದಲ್ಲಿ ಕಾಣಿಸಿ 
ಕೊಳ್ಳುವ ಕನ್ನಡ ಸಾಹಿತ್ಯ ಚರಿತ್ರೆಯು, ಮತಧರ್ಮದ 
ನೆಲೆಗಟ್ಟಿನಲ್ಲಿ ಬೆಳೆದಂಬಂದ ರೀತಿಯನ್ನು ಒಪ್ಪಿಕೊಳ್ಳು 
ತ್ತದೆ. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನರಸಿಂಹಾ 
ಚಾರ್ಯರಂ, ಬಿ. ಎಂ. ಶ್ರೀಯವರೇ ಮುಂತಾದವರಂ 
ವಿಭಾಗಿಸಿರುವ ರೀತಿಯನ್ನು ಕಂಡರೆ. ಮತಧರ್ವ 
ಬೀರಿದ ಪ್ರಭಾವವನ್ನು ಅರಿಯಬಹುದಾಗಿದೆ. ಜೈನ, 
ಸಾಹಿತ್ಯ, ವೀರಶೈವ ಸಾಹಿತ್ಯ, ಬ್ರಾಹ್ಮಣ ಸಾಹಿತ್ಯ ಈ 
ರೀತಿಯ ವಿಭಾಗ ಕ್ರವಂವು ನಮ್ಮ ಸಾಹಿತ್ಯ ಚರಿತ್ರೆಯ 
ಮೊದಲ ಭಾಗವನ್ನು ಆಕ್ರಮಿಸಿಕೊಂಡಿದೆ. ಅಂದರೆ 
ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಮೊದಲು ಬೆಳೆಸಿದ ಕವಿ 
ಗಳು ಧರ್ಮಕ್ಕೆ ಕಟ್ಟು ಬಿದ್ದವರೇ ಆಗಿದ್ದಾರೆ. ಪಂಪನಿಂದ 
ಹಿಡಿದು ಮುದ್ದ ಣನವರೆಗೆ ಮತಧರ್ಮವೆಂಬುದಂ ಕವಿ 
ಗಳಿಗೆ ಒಂದರಿ “ದರ್ಶನವಾಗಿತ್ತು, ಇದರಿಂದ ಚೇತನ 


ಗೊಂಡು ಧರ್ಮವನ್ನು ರಕ್ಷಿಸಲು, ಬೆಳೆಸಲು ಸಾಹಿತ್ಯ 


ವನ್ನು ಬೆಳೆಸಿದರೆಂದಂ ಅನೇಕರು ಒಪ್ಪುವ ಮಾತಾಗಿದೆ 


ಇತಿಹಾಸ ದರ್ಶನ 


ಪರಿಪೂರ್ಣವಾಗಿ 
ಹಿತ್ಯ ಚರಿತ್ರೆಯ:ನ್ನು ಅವಲೋಕಿಸಿದರೆ ಧರ್ಮವೆಂಬ 
ಕಟ್ಟಿನಲ್ಲಿ ವಿವಿಧ ಹೆಸರುಗಳ ಪಟ್ಟಿ ಕಟ್ಟಿ ಕೈಕೊಂಡು 
ಎಹಿತ್ಯ ಬಳಸಿರುವುದನ್ನು ವಿವಿಧ ಘಟ್ಟಗಳಲ್ಲಿ ಕಾಣು 
ತ್ತೇವೆ, ಈ ಹಿನ್ನೆಲೆಯಲ್ಲಿ ಕನ್ನಡದಲ್ಲಿ ಬೌದ್ಧ ಸಾಹಿತ್ಯವು 
ಬೆಳೆದಂತೆ ತೋರುವುದಿಲ್ಲ. ಆದರೆ ಜೈನ, ವೀರಶೈವ, 
ಬ್ರಾಹ್ಮಣ ಸಾಹಿತ್ಯವು ವಿಪುಲವಾಗಿದೆ. 


ಟ್ಛ ಪ್ರ 


೫ 


ಧಾರ್ಮಿಕ ಪರಂಪರೆಯನ್ನು ಬಿಡದೆ ಸವಕಾಜದ 
ಅವಿಭಾಜ್ಯ ಅಂಗವಾಗಿ ನಿಂತು, ಧರ್ಮ ರಕ್ಷಣೆಯನ್ನು 
ವಂತ್ತು ಸಾಹಿತ್ಯವನ್ನು ಬೆಳೆಸಿದ ಕೀರ್ತಿ ವೈಷ್ಣವರಿಗೆ 
ಸಲ್ಲುತ್ತದೆ. ಹೀಗೆ ಒಂದಂ ಕಡೆ ಜನರಿಗೆ ಅರ್ಥವಾಗುವ 
ರೀತಿಯಲ್ಲಿ ಧಾರ್ಮಿಕ ತತ್ತ ಕೈಗಳನ್ನು ತಿಳಿಯ ಹೇಳಿದ್ದಲ್ಲದೆ 


ಇತಿಹಾಸ ದರ್ಶನ 


ಬೆಳೆದಂನಿಂತಿರಂವ ನಮ್ಮ 


ನಾಡಿನ ಸಾಹಿತ್ಯ ಶ್ರೇಷ್ಠತೆಯನ್ನು ಬೆಳೆಸಿದ ಕೀರ್ತಿ ಪ್ರತಿ 
ಯೊಂದು ಧರ್ಮದ ಪರೋಕ್ಷ ನೆಲೆಯರಾಗಿದ್ದಿರಬಹಂದು 
ಎಂದು ಇತಿಹಾಸ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ 
ಯನ್ನು ಅಭ್ಯಾಸ ವರಾಡುವವರಿಗೆ ಕಂಡುಬರುವ ಒಂದರ 
ವಿಶಿಷ್ಟವಾದ ನೆಲೆಗಟ್ಟಾಗಿದೆ. 


ಈ ಹಿನ್ನೆಲೆಯಲ್ಲಿ ಇತಿಹಾಸ ಮತ್ತು ಮತ 
ಧರ್ಮಗಳೆಂಬ ಎರಡಂ ನೆಲೆಗಳಂ ನಮ್ಮ ಸಾಹಿತ್ಯ ಚರಿತ್ರೆ 
ಯಲ್ಲಿ ವಖ್ಯವಾದ ಸಂಬಂಧಗಳನ್ನು ಒಳಗೊಂಡಿದ್ದು ಭ್ಯ 


ಚರಿತ್ರೆಯನ್ನು ಅಭ್ಯಾಸ ಮಾಡುವ ಹಾಗೂ ಧಾರ್ಮಿಕ 


ನೆಲೆಗಟ್ಟುಗಳನ್ನು ತಿಳಿಯಬಯುಸಂವವರಿಗೆ ಸಾಹಿತ್ಯ 
ಚರಿತ್ರೆ ಪ್ರತ್ಯಕ್ಷ ಪರಿಕರಗಳನ್ನು ಒದಗಿಸುವ ವಲ 
ಭೂತ ಆಧಾರಸ್ತಂಭವಾಗಿದೆ. 


೧೭೯ 


